


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೫, ೨೦೧೬ (ಭಾದ್ರಪದ ೩, ಶಕ ವರ್ಷ ೧೯೩೮) ಸಂಚಿಕೆ ೩೪ 
' (೦1೧76 151 50708101, 7110/5602), ಓಟ೮ಟ೨! 25, 2016 (612618/[26೩ 3, 5೧೩2 21502 1938) 155೬೦ 34 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 28 ಸಿಎನ್‌ಎಸ್‌ 2016, ಬೆ೦ಗಳೂರು, ದಿನಾಂಕ: 30-06-2016. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಲಗತ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘ ನ್ನಿ ಹಲಗತ್ತಿ, ರಾಮದುರ್ಗ ತಾಲ್ಲೂಕು ಬೆಳಗಾವಿ ಜಿಲ್ಲೆ ಇದರ ಆಡಳಿತ 
ಮಂಡಳಿಗೆ ಶ್ರೀ ಯಂಕಣ್ಣ ಬಸಪ್ಪ ಮುಧೋಳ ಸಾ: ಹಲಗತ್ತಿ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


೧ಣ-558 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕ್ರ ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 80 ಪಿಐಪಿ 2016, ಬೆ೦ಗಳೂರು, ದಿನಾಂಕ: 29-06-2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಸಂಬಾ 80 ಪಿಐಪಿ 2016, ದಿನಾ೦ಕ: 07.04.2016, 24.05.2016, ಅಧಿಸೂಚನೆ ಸಂಖ್ಯೆ ಕಸಂವಾ 80 ಪಿಐಪಿ 
2016 (ಭಾಗ-1, ದಿನಾಂಕ: 13.06.2016 ಮತ್ತು ಅಧಿಸೂಚನೆ ಸಂಖ್ಯೆ ಕಸಂವಾ 80 ಪಿಐಪಿ 2016 (ಭಾಗ-2), ದಿನಾ೦ಕ:13.06.2016 ರ 
ಮುಂದುವರಿಕೆಯಾಗಿ ಕರ್ನಾಟಕ ರಾಜ್ಯ ಮದ್ಯಪಾನ ಸ೦ಯಮ ಮಂಡಳಿಗೆ ಶ್ರೀ ಜಯಪ್ರಕಾಶ್‌ ಗಣಪತ್‌ ರಾವ್‌ ಶೀಂಧೇ, ಬನ್ನೂರು ಗ್ರಾಮ ಮತ್ತು ಅಂಚೆ, 
ರಾಮದುರ್ಗಾ, ಬೆಳಗಾವಿ ತಾಲ್ದೂಕು, ಬೆಳಗಾವಿ ಜಿಲ್ಲೆ, ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ದಿನಾಂಕ: 24.06.2016 ರಿ೦ದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


೧೧-559 


(ವಾರ್ತಾ ಶಾಖೆ) 


(೧೪೧೫) 


೧೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ಭಾಗ ೪ಎ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 10 ಆರ್‌ಜಿಯು 2014 (ಭಾಗ), ಬೆ೦ಗಳೂರು, ದಿನಾಂಕ: 30-06-2016 
ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ, 2013ರ ಕಲಂ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಪ್ರಸ್ತುತ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಬೋಧಕ ಸಿಬ್ಬಂದಿಗಳನ್ನು ತತ್‌ಕ್ಷಣದಿ೦ದ ಜಾರಿಗೆ 
ಬರುವಂತೆ ಮುಂದಿನ 03 ವರ್ಷಗಳ ಅವಧಿಗೆ ಅಥವಾ ಅವರ ವಯೋ ನಿವೃತ್ತಿಯವರೆಗೆ ಅಥವಾ ಸರ್ಕಾರದ ಮುಂದಿನ ಅದೇಶದವರೆಗೆ ಇವುಗಳಲ್ಲಿ 


ಯಾವುದು ಮೊದಲೋ ಅಲ್ಲಿಯವರೆಗೆ ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಸಚಿವರು/ಸಹಾಯಕ ಕುಲಸಚಿವರ ಹುದ್ದೆಗಳಿಗೆ 
ನಿಯೋಜಿಸಿ ಆದೇಶಿಸಿದೆ. 





ಕ್ರಸಂ. ಬೋಧಕ ಸಿಬ್ಬಂದಿಯ ಹೆಸರು, ಪದನಾಮ & ಸಂಸ್ಥೆ ನಿಯೋಜಿಸಲಾದ ಹುದ್ದೆ 





| ಡಾ: ಎಸ್‌.ಟಿ. ಶ್ರೀನಿವಾಸಮೂರ್ತಿ, ಸಹಾಯಕ ಕುಲಸಚಿವರು ಉಪಕುಲಸಚಿವರು 
ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶವಿದ್ದಾಲಯ 
ಪಳ 





2 ಶ್ರೀಮತಿ ಮ೦ಗಳಗೌರಿ ಎಂ. ಸಹಾಯಕ ಪ್ರಾಧ್ಯಾಪಕರು ಉಪಕುಲಸಚಿವರು 


ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಬೆಂಗಳೂರು 





3 ಡಾ: ಸಿ.ಎ. ಗೋಪಾಲಕೃಷ್ಣ ಮಿತ್ರ, (ಎಂ.ಡಿ. ಪೇಡಿಯಾಟ್ರಕ್ಸ್‌) ಸಹಾಯಕ ಕುಲಸಚಿವರು 
ಸೀನಿಯರ್‌ ರೆಸಿಡೆಂಟ್‌, ಕಿಮ್ಸ್‌, ಹುಬ್ಬಳ್ಳಿ 





4್ಕೆ ಡಾ: ಆನಂದ್‌ ಕಟ್ಟಿ, ಉಪನ್ಯಾಸಕರು, ಸಹಾಯಕ ಕುಲಸಚಿವರು 
ಸರ್ಕಾರಿ ಆಯುರ್ವೇದ ಮೆಡಿಕಲ್‌ ಕಾಲೇಜು, ಮೈಸೂರು 





5 ಡಾ: ಜಹೇರ ಸುಲ್ತಾನ, ಎಸ್‌. ಸಹಾಯಕ ಪ್ರಾಧ್ಯಾಪಕರು ಸಹಾಯಕ ಕುಲಸಚಿವರು 
ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಚಾಮರಾಜನಗರ 


ಮುಂದುವರಿದು, ಸದರಿ ಸೇವಾ ನಿಯೋಜನೆಗೆ ಸಂಬಂಧಿಸಿದ ಷರತ್ತು & ನಿಬಂಧನೆಗಳನ್ನು ಅವರನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ 
ಸಂಬಂಧಪಟ್ಟ ಸಂಸ್ಥೆಗಳೇ ಹೊರಡಿಸತಕ್ಕದ್ದು. 

















೧೧-560 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಮುರಳಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 (ಪ್ರ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) 


ಗ೦11೯ 50857/೧1೧7 


[1೦71೯1047101/ 
10: ಗ0:140: ೧೦೧: 2016, 80೧0811 0೩1೦6: 28.06.2016. 


7 ೧೦/೦15೦ ೦! 176 0೦೪/೦75 ೦೦೧೦/೦೮ 0) ೦1೩೬50 (5) ೦! 560000 2 01 176 ೮೦೮೮ ೦1 0೮/1/71೧೩! ೧೦೦೮೦೮೮6, 1973 (೮೮೧೩ ಗಿಂ! 2 01 1974) 
೩೧೦ 17 0೩/1೩ 77061108100 ೦1 ೦೩/10/ ೧೦011081105 1950606 1೧ 1715 0೦08/ 17೮ 0101777671 ೦! (02/7818, ೧6160)/ 66೦1೩16 ೧೩1 17 1601! 1107 
176 6819 01 00108110 01 1715 ೧೦010೦8100 1೧ 176 0111018! 6870116. 76 ೩1೦೩5 ೩೧೮ 018೦೦5 50601106 17 ೦೦1೬೧77 (3) ೦! 176 580೧606016 0610%/, 
578 ೦೦೩೨5೦ 10 ಏಅ ೪/॥೧1೧ 176 |15010800/ ೦1 176 [೦1೦9 518110೧ 50601/1606 1೧ ೦೦1/70 (4) 17016೦! ೩೧೮ 176 5816 ೩7೦೩5 ೩೧೮ 018೦೦5 5೧೩! 0೮ 
17011600 ೪೧1೧ 176 ]/50108100 ೦! 176 00109 5181107 50601166 17 001೬/70 (2), (೧೮/6೦! 17 765601 ೦! ೦1/6709 $5001166 0610/` 























501600೯ 
೧೦1106 5181100 17 701106 518100 1107 
೪100 1೧6 ೩೦೩5 ೪೦೨5೮ 1೬15610100 
[181776 ೦1 1೮ 
0119107/0111 ೩6 01896 1೧೮ 1663 ೩೧6 18048 
510-01/5107 7760110೧06 10 [18776 ೦1 1೧೦ ೩1೮೦೩೨ ೩೧೮ 1೩೦5 17767110೧96 1೧ 
0010770 (3) ೨೧೩ ॥ಂ ೮೦10170 (3) 5೧81 06 
17011666 ೮೦1೮೦6 
(1) (2) (3) (4) 
(86011 0161101: (೩6011 718110 ೧೦॥೦೦ (1)  /86011 70% ೩1೦೩ 1೩0011 100೧ 70106 
(೩6011 01619; 500 (2) 11810೧೩! 10೧ಊ೩)/ - 150 ಓ1[0ಟ/ 16೧1೦50 11808/ | 5181೦೧ ೩೧೮ ೩6011 
(೩೮011 50-01/1610೧ 8೧68 10 1/0708/01 11806 17/000/ 86011 700/೧ | ೧/೩ ೧೦1೦ 5100 
(20 ಓ.೧..) 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ೧೪೧೭ 
೧೦1೦6 518000 17 ೧01106 5180೧ 17೦೧ 
೪೧100 1೧೮ ೩೦೩5 ೪೦೨5೮ 1೬15610100 
[18776 ೦11೧6 
ಸ್‌ | ೩೧0 ಏ13005 16 ೩1೦೩೨ ೩೧೮ 13065 
01%15107/010// ತ ಸ ಸ 
5/0-01/1910 7790110೧06 1೧ [18776 ೦1 1೧೦ ೩1೮೩೨ ೩೧೮ 13೦೦5 779700೧096 1 
0010770 (3) ೨೧೩ ॥ಂ ೮೦1೬170 (3) ೨೧81 06 
17011606 ೦1೮೦6 
(1) (2) (3) (4) 





(3) . ೧೦0೦56೮ [1810೧೩ (10೧%೫/ - 150 ಔ//0೩55 
0000790100 ಗ1100/ 1೦ 11೧68101 '/11806 17/00 
88/೧681 1806 (10 ಓ(..) 

೦೩೮೦5 0೦171170 ಟ೧06/ 010೧05 1115610100 01 
೧110! '/11806, ಗ 18/08, 16೧01060 [28087 


18768, !100೧೩ '/11806, 11.೮೧೩! 58೧೧೩ 7೩೧68, 


[106೮೧೩ ೦೮೮೩ 18೧6೩,  (2೧0೧0೩/(7೩॥ '/1806, 
(870೧0817೩1 78೧6೩, 0೧೩೧೧೩ . '/1॥೩00, 
0೧೩77೧೩1 787೧6೩, 887681 '/11306, 110೧6810 


1106, /೧೦(೧808/ 18/68, 'ಗ/೬/(೧811 '/11306, 
!/.10581| '/11806, |. (10581 18/708೩. 




















6 7೦1೦೮ 518100 50601160 1೧ ೦೦1೬70 (2) 57೩1 0ಅ (95000೧51016 10/ 1715108100 ೦1 17೮ ೦೫67೦95 ೧001. 
(1) 76 (೧8/7818 17/8110 ೮೦೧॥/೦| ಗಿಂ(, 1960 ((ಓ/೧೩1೩೩ ಗಿಂ! 110. 18 0! 1960); 
(2) 7/6 (8/7೩1೩೩ 118110 (೮ಂ೧॥/0| 01 ೧೬01೦ '/0೧10196 ) ೧೬1೦5, 1979; 


೧6 (68/7೧೩18/೩ 718110 ೮೦೧॥೦! (೧೦೦೬1೩೦೧ ೦1 78010 ೦೧ (110708)/59) ೧1೦5, 1979 ೩೧೮ 17ಅ (08/೧81೩ 1೩110 ೦೦೧1೦! 
೧೬1೮5, 1979; 


76 !/010/ /671016 ಓಿಂ(, 1988 (೮೦/॥0/೩! ಗಿಂ! 59 0! 1988) ೫೩೧೦ 176 (48/೧818 !/010/ /671019 ೧1೦5, 1989; ೩೧೮ 
೦16೧7೦೮5 ಟ೧೮೮/ 56000075 279, 283, 304, 304(ಗ), 337, 338 ೩೧೮ 427 01 176 17೮1೩೧ 7೮೧೩ ೮೦೮೨, 1860. 


೧೧. 561 
50.100 


ಔ)/ 0/೦/ ೩೧೮ 17 176 ೧೩/7೦ ೦1 176 ಆ೦%೦/7೦/ ೦! (08/೧818 
5.11. ೧೯1/ಗಿ೧ಗಿ 
061 560/19180/ 10 06777760 (/0) 
10076 09081/7760 (೧೦॥೦೦ 507೧61೬6) 


ಗ0೦115 550್ಠ5776೧1|ಗ7 
[1೦1೯1೦47101 
[10: ಗ0:156: ೧೦೧: 2016, 807081೬ 08166: 02.07.2016. 


17 9೦/೦15೦ ೦! 17೮ ೦೫೦/5 ೦೦೧1೮/76೮ 0)/ ೦1೩೬50 (5) ೦! 5೦೦೦೧ 2 0೦! 176 ೮೦೦೨ ೦! ೮/1/71೧೩! ೧/೦೦೮೦೬/9, 1973 (೮೦೧0೩! ಗಿಂ! 2 0! 1974), 
೩೧೦ 1೧ 0೩/1೩! 77001108000 ೦1 6೩/16/ ೧700108101 1550606 1೧ 1715 00೧೩1, 17೮ ೦೦/೧/7601 ೦1 (48/7818, 19160) 60018/6 17೩! 17 61601 1017 
176 ೮೩19 01 0108100 ೦1 1715 ೧0೦01108100 17 17 ೦110181 687006, 17೮ ೩/೦೩5 ೩೧೮ 018೦995 500011106 17 0೦1೬/70 (3) ೦1 176 50೧6616 010%, 
5781 ೦೦೩೨೦ 10 09 ೪/1೧ 17ಅ ]ಟಗ50610100 ೦1 17 00106 5181007 50601166 1೧ ೦೦1೬77೧ (4) 1೧೦/೦೦! ೩೧೮ 17 5816 ೩7೮೦೩5 ೩೧೮ 018೦೦5 5೧81 0 
17011600 ೪೧1೧ 176 ]/15010000 ೦1 17೮ 001109 5181100 50601106 17 ೦೦1೬೧7೧ (2) 1701601. 











50ಗ೯00೯ 
[18176 ೦! [176 ೧೦1೦ 5100 [18170 ೦1 1೧6 ೧೦1೦6 518000 1107 176 
17 ೫೧100 16 ೩೦೩5 ೩೧೮ 1೬115610100 ೦1೫/೧100 16 ೩೦೩5 ೩೧೮ 
[18776 ೦11೧6 | ಸ [13/76 ೦1 16 ೩1೮೩೨ ೩೧೮ ಏ13೦೦5 ಸ | 
೦10//01119107/500 ॥18065 1797110766 17 ೦೦1೬೧7೧ 01806 776೧110೧96 1೧ ೦೦1೬೯70 (3) 50811 
ತ್ತ ಸ್ತ (3) 501 06 1701660) 06 9೦11606 
01115100 
(1) (2) (3) (4) 
ಔ1೩0ಟ/ 619110, 1701 | 1761 ೧/೩! 7೦1೦೮ 518000೧ 1) 1870೩ ಗೆ 
ಕ ಸ ಸ (1) ಸ 1761 ೧೦1೦6 51800 
5೬0-2011910೧ 1೧6 (2) 160೧81 
0106 (3) . 88718೧೩ 
(60) (260 




















೧೪೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ 


ಭಾಗ ೪ಎ 








[18176 ೦11೧6 
0೦10//೧1115100/500- 
01%15100 


[18176 ೦! 176 ೧೦1೦ 513100 
17 ೫100 116 ೩7೦೩5 ೩೧೮ 
॥18065 ೧797110766 17 ೦೦1೬೧೧ 
(3) 501 06 1701೬060) 


[13/76 ೦1 1೮ ೩1೮೩೨ ೩೧೮ ಏ130೦65 


[183176 ೦1 176 7೦1೦೮ 51800 10೧7 17೮ 

1೬156101100 ೦1೫/೧100 16 ೩೦೩5 ೩೧೮ 

01806 716೧100766 1 ೦೦1೧7೧ (3) 5081 
06 66011666 





(1) 


(2) 


(3) 


(6) 














21 121[( 
0187೩ 
16೬01 
೦018778581 
1/0171858॥ 
6೬01೩ 
5೩/7006 
511/೩5೧8 
187]80 
0೦78/೩೮1೩ 
0೦11(೩0೦೧ಟ/ 
86178 
88/೬೧86 
೧.೩///೩/ 51800೧ 
ಓಿ೧1(85800 
10/18೧೩ 
ಗಿ! 

1೧708180 
೩೦೧)/೩೧ 
5೫೦180 
5“ 
೩೮ (6 

[2 8( 
[18185808 
60017೩1 
(೩[858/0/ 
€0185೩/ 
5೧1/೩0೦೬! ಓದಿ 
!/!301 
೩೧011೧೩ 
ಡಿ/1೬೧೩೦1 0೨ 
ಡಿ/1೬೧801 8 
ಗಿಂ೩1೩7೪೦೦ 
6000/86 
51/0೬ 1೧೩೧ 
105 0೩೮೩೧ಟ[ 
1810 0೩೦೩೧ಟ/ 
[0೧12 
88/80೬6 
೦01(೩/7787೧ಟ/ 
1606001 
81)/೩/ 
[180೩/೩1 
(೧66801 
೧೦೮೩01 








೧೯. 562 
50.100 


ಔ)/ 0/೮0/ ೩೧೦ 1೧ 176 ೧೩776 ೦1 176 ಅಂ16170/ ೦1 (0877818೩ 


5.11. ೧೯1/ಗಿಣಗಿ 


061 560/9180/ 10 6061777601 (1/0) 


10176 2908/1760 (೧೦1೦೮ 506061೬6) 








ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ೧೪೧೯ 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 15 ಪಿಐಪಿ 2015, ಬೆ೦ಗಳೂರು, ದಿನಾಂಕ: 08-07-2016. 
ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತದ ನಿಯಮಾವಳಿಗಳ ನಿಯಮ 75(ಎ)ರ ಅನುಚ್ಛೇಧದನ್ವಯ ಕರ್ನಾಟಕ ಸರ್ಕಾರವು 


ಶ್ರೀ ಬಿ.ಎಲ್‌.ರಮೇಶ್‌, ಉಪ ಕಾರ್ಯದರ್ಶಿ-2, ಆರ್ಥಿಕ ಇಲಾಖೆ, ವಿಧಾನಸೌಧ ಇವರನ್ನು ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತದ ನಿರ್ದೇಶಕರ 
ಮಂಡಳಿಗೆ ಶ್ರೀ ಟಿ. ವಾಸುದೇವರಾವ್‌, ಉಪ ಕಾರ್ಯದರ್ಶಿ-2, ಆರ್ಥಿಕ ಇಲಾಖೆ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ 


ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಿ ದಿನಾಂಕ: 20.04.2016 ರಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ 
ಆದೇಶಿಸಿದೆ. 
೧೧-563 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 
(ವಾರ್ತಾ ಶಾಖೆ) 


[_ಗಿ1// 5೦೧೯7/೧1೧7 


[1೦1೯1೦47101 


10: ಓಗಿ]// 121 ಓಗಿ!1 2016, 867081೬೬ 08160: 12.07.2016. 


17 ೦೦೧0೧7೬೩೭೦೧ ೦1 176 11011108100 110. [.ಓ// 55 (ಓಿ// 2012, 6೮8196 15.03.2012 ೩೧೮ 1೧ 9%೦/೦15ಅ ೦1 17ಅ 00೫/9/5 ೦೦೧161೦೮ ೬೧66/ 
560000 5(1), 5(2) 8೩೧7೮ 19(1) 01 176 ೧10೦1110 1೧10173೩100 ಗಿಂ(, 2005 (೮೦೧10೩ ಓಂ! 22 01 2005), 1! 18 ೧೦/೦0) 50601166 176 10100/1೧70 01110619 ೩5 
೦5151871 ೧1೦ 1710177810೧ 0111091, ೧೦1೦ 1೧10177810೧ ಲಿಗೆ1೦0 ೩೧೮ 1/9! 0061016 ಓಿ!೧010/ 1೧ 7950601 ೦1 7೦/5೦೧೩! 560000 01! 176 
೧/1೧0108! 560/918// 10 60177760 1.೫೫ 2008/17760/:- 





51. ೧0110 ಗ1೦[1೧/ 
10. 


560000/760790781 
560000 


೮೨1518೧1 ೧01೦ 
1710772110೧ ೦111001 


೧೬10110 171017781100 
೦111091 


15! ಗಿ)0611810 
ಓ!೦110/ 





























3 [೫೫ 2008/7601 ೧6/5008! 560000 01 6೫06೦ 76/9008 76/5008! 5607618// 10 ೮೮110೧೩ 560/618// 
176 7/1/೧೦1೩ 560/16180/ | ಓ೨51918/1 10 176 ೧170108! 176 7೧/೧೦1೩ 560/618// 10 60861777601 
10 0617/7601 560/618// 10 10 5061777601 (೦01710೧) 
€0%6/7/77901 
ಔ)/ 0ಿ/೮6/ ೩೧೦ 17 176 ೧೩776 01 176 0161701 ೦1 (0817818, 
೧೧. 564 5. 15೦ಗ/ 
50.50 ೧06/ 560/618// 10 60%6177750 (ಗಿ೦17೧.-1), 


[೫ 2008/7601 


ಗ೦/11೯ 55೦೧೯7೧/೧1ಗ7 
!1೦71೯104711011 
10: 10145: ೧೦೧: 2016, 86೧081೬1 0೩166: 04.07.2016. 


7 ೧೦/೦15೦ ೦! 176 0೦೪/೦75 ೦೦೧೦/6೮ 0)/ ೦1೩೬50 (5) ೦! 550000 2 01 176 ೮೦೮೮ ೦1 ೮/1/71೧೩! ೧೦೦೮೦೮೮6, 1973 (೮೧೩ ಗಿಂ! 2 01 1974) 
೩೧೦ 17 0೩/1೩! 77001108100 ೦1 ೦೩/1೦/ ೧೦011081105 1950606 1೧ 0715 0೦0೩/17 5010177761 ೦! (02/7818, ೧6160)/ 6೦೦1೩/6 (೧೩1 17 91601 1107 
176 6819 01 01108100 ೦! 1715 ೧೦01೦೩೦೧ 1೧ 17೦ 011೦18! 6೩7019. 76 ೩7೦೩5 ೩೧೮ 18೦೨5 50601106 1೧ ೦೦1೬70 (3) ೦1 17೮ 50೧66016 010%, 
578 ೦೦೩5೦ 10 0ಅ ೪/॥೧1೧ 17ಅ |15010800/ ೦1 176 [01೦9 518110೧ 50601/1606 1೧ ೦೦1/70 (4) 17೦/6೦! ೩೧೮ 176 5816 ೩7೦೩5 ೩೧೮ 018೦೦5 5೧೩! 06 
17011600 ೪೧1೧ 176 |/150108100 ೦! 176 00109 5181107 50601106 17 0೦11777 (2), 1767601. 











50ಗ೯00೯ 
[12176 ೦1 176 ೧೦1೦ 518100 17 [18176 ೦1 176 ೧೦1೦6 518000 1೦7 
1೫76 ೦! 09 ೪100 1೮ ೩685 ೩0೧6 013065 1121776 ೦1 176 ೩7685 176 11156101100 ೦1 ೫100 176 
ಟಾ 1767110೧56 1೧ ೦೦1770 (3) 5೧೩1 876 012065 ೩1೦೩೨ ೩೧6 1೩೦6 7೧167010೧06 1 
೦101/01/15100/ 0 
ತನ್ನ 06 1೧011666 0೦01೬770 (3) 5೩1 ಏಂ 9೦1೬೮೦6 
5೬0-01115100 
(1) (2) (3) (4) 
1... [18708೬೬ 0॥/ ((87((8736)/ 100/೧ ೧೦1೦೮ 518100 (1) . ೧೩೮೩ಟ೬ [1870811೬ ೧೬/೩! ೧೦೦6 518100 
0೦0777115510761816 (2) ಓ1೩06 
(3)  !18/೦॥ 
2... [18708೬೬ 5017 (4)  63೧/೧80)/ 





















































೧೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ಭಾಗ ೪ಎ 
[12776 ೦1 176 ೧೦0೦೮ 518100 1 [18176 ೦1 176 ೧೦1೦6 51800 1೦7 
ಭೂಪ ೪100 [೧೮ ೩1೦೩೨ ೩೧೮ 1೩೦೦5 112176 ೦! 176 ೩685 1೧6 |ಟ!156100100 ೦1 ೧100 1೧೮ 
ಶ್ಯ ಗ, 7767110೧56 1೧ ೦೦1770 (3) 57೩1 8೧6 018065 ೩೦೩5 ೩೧6 1೩೦೮ ೧10೧110೧06 1 
೦1೧//೧1/15100/ ನ 0 
ಗು 06 17011606 ೦೦1೬170 (3) 5೧೩1 ಏಂ 0೦1೬೦೦6 
5೬0-01115100 
(1) (2) (3) (4) 
5೬0- 01/610೧ (5) 090017೩1700 
(6) ಡಜಜ 
(7) ಓ೩೧೧ಟ/ 
ಓಿ೩77 ೬೮/೬ ಟ18। ೧೦೦6 580೧ 
೧೧. 565 ಔ;/ 0/೮6/ ೩೧೦ 17 176 ೧೩/7೮ ೦1 176 ಆ೦೪೦//7೦/ ೦! (08/781೩ 
50.100 8.11. 0೯1/ಗಿಣಗಿ) 


66/ 560/618// 10 ಅ0%017776/॥ (1/0) 
10176 2908/1760 (೧೦1೦೮ 506761೬6) 


10೦11೯ 55೦೧೯7೧೧1೧7 
[1೦711047101 
10: 10147: ೧೦೧: 2016, 86೧081೬ 02166: 04.07.2016. 


7 ೧೦/೦15೮ ೦! 176 0೦೪/೦75 ೦೦೧೦/6೮ 0)/ ೦1೩೬5೦ (5) ೦1 860000 2 01 176 ೮೦೮೮ ೦1 ೮/1/71೧೩! ೧೦೦೮೦೮೮9, 1973 (೮೧೩ ಗಿಂ! 2 01 1974) 
೩೧೦ 17 ೩1೩! 77001108100 ೦1 ೦೩/1೦/ ೧೦011081105 1950606 1೧ 0715 0೦08// 17೮ 01017/7671 ೦! (02/7818, ೧6160)/ ೮೦೦1೩/6 (7೩1 17 9160! 1107 
176 6819 01 00108000 ೦1 1715 ೧7೦01೦೩0೦೧ 1೧ 076 01೦1೩! ೦೩7616, 176 ೩೦೩5 ೩೧೮ 018೦೦5 50601166 11 0೦17೧ (3) 01 0176 50766016 0610/, 
578 ೦೦೩೨5೦ 10 ಏಅ ೪/॥೧1೧ 176 |15010800/ ೦1 176 [01೦9 518110೧ 50601/1606 1೧ ೦೦1/70 (4) 17016೦1 ೩೧೮ 176 5816 ೩7೦೩5 ೩೧೮ 018೦೦5 5೧೩ 06 
17011600 ೪೧1೧ 176 ]/15010810/0 ೦! 176 00109 5181107 5060111606 17 ೦೦1೬/70 (2), (76/6೦! 17 1950601 01 01167095 50501106 0610/- 











501೯೧00೯ 
೧01106 5181100 1೧ ೧01106 5180೧ 17೦೧ 
೪100 1೧೮ ೩1೦೩೨5 ೪೦೨5೮ 1೬15610100 
[181776 ೦1 16 
೦10115107/ ೩೧6 1೩೦65 1೧6 (603 ೩೧೮ 13038 
5/0-01/1510ಗ 17767110೧06 1೧ [18776 ೦1 1೧೦ ೩1೮೩೨ ೩೧೮ 13೦5 779700೧096 1 
0010770 (3) 5೨೧೩1 ೮೦10170 (3) ೨೧81 0ಂ 
06 17011666 6013666 
(1) (2) (3) (4) 
(1) [18೧0೬೬ [187081೬ 18110 | ಗಿ! ೧೧07೧ ೩೧೮ 1೧1010/ 7೦೩೮5 010೧0176 10 1೩7081೬ ೧/೩! (1) . [10೧0೧ 
0೦077715510761816 50೬07 ೧೦೦6 ೧೦106 518110೧ |1ಗ5610000, 17016170 [8೦1೦೧೩ ೧1078/-66, ೧/೩ ೧೦1೦೦ 
58100೧ 75 ೩೧೮ 169, 51816 ೧1070/೩)/5 ೩೧೦ ೦07೮! 7೦೩೦5 5800೧ 
(2) 3೧68010 50೬7 ಹಃ 
5೬0-01/1610ಗ ವಾನರ 
(1) .. [1878/6618 ೮1016 
(2) 180/6618 ೧7050೬6 
(3) . ೩೦೦೧ 
(4) 0861 
(5) 08೧8/80) ೧೩1॥/೩/ 51810೧ 0/೦55 
(6). ಓ೩೧೧ಟ! 
(7)... 58೧)/೩೦ಗ ೮೦09 ಗಿ೮/೩/ 
(8) . ಓಟ! 
(9) . ೫೩17೩೧1 
(10) ಓ೮॥0ಟ೬ 
(11) [18/08೩8 ಟ)/011 
(12) 11878810860 
(13) 8001೧87706೬ 
(14 ಡಿಜಜ 
(15) ೯೩8೫೧೩೦೩ 
(16) 01% 
(17) 581081೩ 




















ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ 


೧೪೨೧ 








[18176 ೦11೧6 
01೧//0115100/ 
5೬0-01115100 


೧01106 5181100 17 
೪100 1೧೮ ೩೯೦೩5 
೩೧6 1೩೦65 
779700೧096 1 
001೬170 (3) 5೧೩1 


[1376 ೦1 [೦ ೩1೮೩೨ ೩೧೮ ಏ130೦5 


೧01106 5181100 1107 
೪1೦56 1೬15610100 
16 ೩1೦೩೨ ೩೧೮ 13065 
779700೧096 1 
೦೦1೬170 (3) 5೧೩1 0ಂ 





(2) [18೧08 50017 
5೬0-01/1610೧ 


06 17011666 6013666 
(1) [18೧0೬೬ ಗಿ! ೧೧07 ೩೧೮ 171610/ (೦೩೮5 01070170 10 ಟಿ18 7೦॥೦೮ 51810೧ | (2) ಟಿ81 ೧೦106 
0೦077715510761816 1115610107, 17016170 [1೩10೦7೩ ೧107/8)/-66, 51816 ೧10೧ಊ೩)/5 5800೧ 


೩೧ ೦176/ 70೩೮6. 


7೧18065: 

(1) [10118/8111 01606 
(2) (8180೬ 

(3). 1೧0401 

(4) ಓಿ701೩ ೧೦೩ರ 

(5) . ೦೪೦ 0609 |೧0೦100 
(6) .. 70818 ೦೦556 
(7)  ಓ01008/ 

(8) . ಔ866ಗ 

(9) ಓಲ. 1೦೩೮ |೬೧೦॥೦೧ 
(10) 78808೮)/ 

(11) ಓ8/1೬೧೦0೦೧ 
(12) 501155108೩ 

(13) 18 ]ಟ೧0೦000೧ 

(14) ೦೧70೫7೬ಓ೦/6 

( 


15 018 08/08 





(1) [18೧708೬ 
00177715510761816 


(2) !/18೧081೬[ಟ 50017 











ಗಿ! ೧700 ೩೧೦ 1೧1610/ (೦೩೮6 0610೧01760 10 ೦೧೩/6 ೧೦1೦೦ 
518100 ]11561010/, 1701106170 51816 ೧1070/ಬ/ ೩೧೮ ೦1೧೦/ 
(೦೩೮೦5. 


018069: 


ಷ್ಟು. (1)... 29180010 

(2) ಓಂ೩000 

(3). [181081೬ 

(4) (೦0೧೩೦ 

(5) [1885808001೧ 
(6) [1.610 

(7) ..ಗ.1. ೧5% 

(8) . !10೧1೬001 





(3) . ಓ0೧೩ ೧೦೦9 
58100೧ 








76 7೦1೦೨ 518100 50601166 1೧ ೦೦1೬/70 (2) 57೩1 0ಅ (9500051019 10/ 0191810೧ & 1715108100 ೦1176 ೦1೮೧೦೦5 ೧೮೦! 


ಪು ಸದ್ದು ಅ 
ಲ ಜ್ರ ಡ್‌ 
ಎಂಕ್‌ ಮು 


೫335 


೧೧. 566 
50.100 


0 (68/7818 1181110 ೮೦೧10 ಗಿಂ(, 1960 (೧೩/7೩೩೩ ಗಿಂ! 2೦. 18 01 1960); 
176 (68/7818 118110 (೮೦೧॥೦| 0! 7೬1೦ '/6೧10196) ೧೬1೦5, 1979; 

76 (08/778188 71/2110 ೮೦೧10೦! (೧೮೦೬೩0೦೧ ೦! 781110 ೦೧ (1010/85) ೧1೦5, 1979 ೩೧೮ 17 (೧೩/17೧818/೩ 18110 0೦೧10 
೧೬1೦5, 1979; 

6 !/010/ '/601019 ಗಿಂ( 1988 (೮೧1/೩! ಗಿಂ! 59 01 1988) 8೩೧೦ 17೮ (68/78188 !/1010/ '/071016 ೧1೦5, 1989; ೩೧೦ 

೦167065 ಟ೧೮೦/ 560000೧ 279, 304(%), 337 8೧೦ 338 01176 17018೧ 7೮೧೩| ೮೦೮6, 1860. 


ಔ;/ 0/೦0! ೩೧೦ 17 176 ೧೩77೦ ೦1 176 ಆ೦%೦//7೦/ ೦! (08/7818 


ಗ೦11೯5 560857/೧1ಗ೧7 
[1೦1೯1೦47101 


8.11. ೧೯1/ಗಿ೧ಗಿ.) 
66/ 560/618// 10 06177761 (1/0) 
10116 2908/1760 (೧೦1೦೮ 5060611೬16) 


[10: ಗ0:154:800:2016, 86೧0810/ಟ 08166: 12.07.2016. 


7 ೧೦/೦15೦ ೦! 176 0೦೪/೦75 ೦೦೧೦/6೮ 0)/ ೦1೩೬50 (5) ೦! 560000 2 01 176 ೮೦೮೮ ೦1 0೮/1/71೧೩! ೧೦೦೮೦೮೮6, 1973 (೮೧೩ ಗಿಂ! 2 01 1974) 
೩೧೦ 17 ೩1೩! 77061108100 ೦1 ೦೩/10/ ೧೦011081105 1950606 1೧ 0715 0೦08/17 01017/7671 ೦! (02/7818, ೧6160)/ 6೦೦1೩/6 (೧೩1 17 91601 1107 


೧೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ಭಾಗ ೪ಎ 





176 6816 ೦1 011080100೧ ೦! 1715 ೧೦01108100 1೧ 17 01೦18! 6೩7016. 76 ೩7೦೩5 ೩೧7೦ 018೦೨೦5 50601166 1೧ ೦೦1೬70 (3) ೦1 17೮ 50೧66016 010%, 
58 ೦೦೩5೦ 10 0ಅ ೪/1೧ 176 15010800 ೦1 176 010೦9 518110೧ 50601166 1೧ ೦೦1/70 (4) 1701601 ೩೧೮ 17ಆ 5816 ೩7೦೩5 ೩೧೦ 018೦65 5೧8 06 
17011600 ೪೧1೧ 176 ]/50108100 ೦1 176 00109 518100 5060111606 17 001/70 (2), 1767601. 

















50ಗ600೯ 
[18176 ೦1 1೧೮ ೧೦೦6 [18176 ೦1 [೧6 ೧೦1೦೮ 
5181100 17 ೫೧100 518೦೧ 10೧7 176 
[181776 ೦1 16 ರ್‌ ಟೀ ; 
೦10115107/ 1೧6 ೩1೦೩೨5 1೬156101100 ೦1 ೫೧100 
510-01/15107 113099 ೧797110೧06 [1376 ೦1 [ಅ ೩1೮೩೨ ೩೧೮ ಏ130೦5 [೧೮ ೩1೮೩೨ ೩೧೮ 130೦05 
17 ೦೦1೬/77 (3) 5೧೩1 176೧0766 1 
06 17011666 ೦೦1877 (3) 5೧81 06 
9೦11666 
(1) (2) (3) (4) 
(4018/ 0191101 [10808೩ ೧೬/೩ | 01. ಗಿಂ81೩ 11010೩0೩ ೧೦॥೦೦ 
[110೩08 50- ೧೦1೦೮ 5810೧ ೩೫ | 02... 5, 8198೧878 5800 ೩1೦೩ 
71/1910 110808೩ 03. . ೮೬೬19 ೮5610000. 
04.  '/.1058೩ 
05... ೧.608 
06. 1097610 (1). [!1080೩1- (018/ 
ೆ (೦೩೮ 0)/0855 
ಆ ಆ (0೩೮ ೬010 !/170 
08. . 1/೬೮0/೩೧ಟ! [010ಗ/. 
09... 6೬]8೧೩೧೩॥ (2). 1010808 
10... 0೩0/೩ 10801 1086 
11... ೧೩೧ಟ೬/೧1೩೧8೩೧೩॥1 0010 ೦೮೭(ಗ5. 
12...ಓಟಗ೮ಟ೧7೩೫೦ (3). !1೬1080ಜ- 
13... ಓ/೩೧೩॥ 1/೫೬ (0೩೮ 
14... 80617818781 1010... 7ಖ/ಜಟ/ 
15. ಓರ 07055 ೦೮್ತ5((ಗ9. 
16... 887681187೫1 ಕ 
17... ೫೬ ((.ಆಪು/ತರಈ!! 
18... 1/03007 5 
ಸ ಕ 0೬15115. 
19. . [8,೩1೩ ಗಿ11೧1 (5). 1॥0808- 
20... ಔ೩೧7೩/೫/೩೧೩೦1೦ 11.121 1026 
21... 7೩೮೫೩5 00194ಗ6 
22. '/. 105881 (6) . !0008/೩0೩7೮6- 
23... ಓ 0೧೩೮೬/77೩೧೩೧೩॥ ೧೦೧7೩ 5೩೧೦/೩ 
24... 5೧66೧೩018೩ (0೩೮ 0010 555 
25. 66180811 810/6 ೯೩೦1೦//. 
26... 86180878೧8 (7). !1೬10808- 
27. 56060878 ೦೧97೧೩. 1086, 
28. !/61808/1 1181851718 
29, . ೮೧೩77೩/660)/೧೩/ 1 16(114..11/10 
30. .. 50೧7/೩1 ಯ ಜಟ 
| '/66/0೧86/೩ 
31... 6808101೩ 
[1೩0೩ 
32... 3. &೦೩೧೫೩ 8005818/0೧16. 
33... ಔ09/8/8)/858/7೬6(೩ (8) . ೧808/808೩, 
34... ಓ777೩೦೫॥ 510/8/780/650 
35... 5076076881 (೩ 1617010, 
36. . 888 ಓಿ7|೩7೧೩೦/ 1116. 
37... 80೧77185876/೩ (9) . !!1080೩- 
38. . 00/7738/8/017ಟ[ 51೧1/೩98/ಟ[೩ 
39... (08186800 10೩೮ 010 
40. . 1೫80076808 (೧೩೮ಗ0ಟ೩ 
41, ಟಿ10 6519, 




















ಭಾಗ ೪ಎ 


ಕರ್ನಾಟಕ 


ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ 


೧೪೨೩ 








(1) 


(2) 


(3) 


(6) 

















42. 
43, 
4 
4ರ, 
46, 
47. 
40, 
49, 
50. 
51. 
52. 
53. 
54. 
55. 
56. 
57. 
58. 
59. 
60. 
61. 
62. 
63. 
64. 
65. 
66. 
67. 
68. 
69. 
70. 
71. 
72. 
73. 
74. 
75. 
76. 
77. 
78. 
79. 
80. 
81. 
82. 
83. 
84. 
85. 
86. 
87. 
88. 
89. 
90. 


92. 
93. 
94. 


೧. ಓ೦೧/೦೧ಟ! 
1೫/816016 
8885870618 
(36810ಟ/೩ 
೧0170888 
ಔ0668/// 
(80081811860 
'/108/01 
೮771878೧81 
81868087878 
0668087೩781 
ಡಿ೨೩/ ೧11೬೧16 
(8೫/8188 
ಗಿ/೬೧ 
5//10678781 
!/8೧07108೧87೩॥ 
5. ೮೧೩೮೬/7೩೧೩೧೩॥ 
7018061878 
8870೩78॥ 
80077185861 
೮೦618/4851 
(008708೩781 
5೩/7)/೩5೩0೩1 
8/7858೧6/8 

1. ಗಿಂ೩೩ 
5೬೧೧೩೧0! 
0085876೩ 
ಗಿ೧00೧೮೩೧೩॥ 
10808788 
!/1೧68೧8॥ 
(81೩0೦೧6೧81 
'/81777858೧61೩ 
[1018/81 
!/8187688॥ 
(«೬1876881 
!/. ಗಿಂ(೩೧೩/೩ 
816617೩001೩ 
(0178778708೩ 
058016 
/181800/8 
ಓಿಂ೧೩7081 
!/1[ 
೧660/೩1 
0೮/77೩0ಟ!೩ 
೯7176೧81೧8 
೧೬1೦ಗ 
(15೧/80/ಗ 
80/80೩1 
€00೩(೩0ಟ[೩ 
1120878721 
[18118768781 
೦೧18೧878 
110೧878೧16 











೧೪೨೪ 


ಕರ್ನಾಟಕ 


ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ 


ಭಾಗ ೪ಎ 








(1) 


(2) 


(3) 


(6) 

















95. 
96. 
97. 
98. 
99. 


100. 
101. 
102, 
103. 
104. 
105. 
106. 
107. 
108. 
109. 
110. 
111. 
112, 
113. 
114. 
115. 
116. 
117. 
118. 
119. 
120. 
121. 
122, 
123. 
124. 
125. 
126. 
127. 
128. 
129. 
130. 
131. 
132, 
133. 
134. 
135. 
136. 
137. 
138. 
139. 
140. 
141. 
142, 
143. 
144, 
145, 
146, 
147, 


(. 1058781 
೩೦೧೩೦೩೧೮೩೧೩ 
516680811೩ 
5೩70858761೩ 
(66170181 
((೦೧೮೩/717/778೧೩781 
(18/8/0878)/೩೩7೧878॥ 
7೩/6೧8೩ 
151058೧618 
20668086881 
'/0೧8180013 

೧. 6೩೧7086೧೩೩ 
61718018 
೧೩/7೩೦೩ 
(86೬8೦೦೧೩೧೩೧ 
(8೧7೧85876೩ 
'11/೪178೧೩8೧8॥ 
07/785876[೩ 
'1177178758/8/(878781 
!/01878)/38878811 
'117771818/ಟ17878೧೩1 
'/6608170680 
0001808 
8)/7೩58೧6/೩ 

1ಖಬ/ಜ೬/! 
[10178808 
!/1೧68೧8॥ 
((0[08170೩1/೩ 
58/78/೩01೩ 
[1008188 
6೩710೧16 
[1808587618 
(7186608781 
'/8/8೮೫೩೦ಟ/೩ 
0೧018016 
'/.೦೬(೩೧೩॥ 
20668/೩7851760)/7೩॥ 
61817081 
[18118008788 
೧೩೧17೩0೬! 
(108/87೩1 
1661780018 
887878 
0007881 

!/010ಗ 

5೩70858761೩ 
€8608/707೩77600%68೩ 
(೫೩ 
((268/180೧೩7878॥ 
[18೩೦೧೩೧೩೧೩1 
[1೩೦೧೩೦೧೦1೩೩ 
017೧೩781 
07೩7೧878 











ಭಾಗ ೪ಎ 


ಕರ್ನಾಟಕ 


ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ 


೧೪೨೫ 








(1) 


(2) 


(3) 


(6) 

















೧೧. 567 
50.100 


148. 
149. 
150. 
151. 
152, 
153. 
154. 
155. 
156. 
157. 
158. 
159. 
160. 
161. 
162, 
163. 
164. 
165. 
166. 
167. 
168. 
169. 
170. 
171. 
172. 
173. 
174. 
175. 
176. 
171. 
178. 
179. 
180. 
181. 
182, 
183. 
184. 
185. 
186. 
187. 
188. 
189. 
190. 
191. 
192, 
193. 
194. 
195. 
196. 


(೦೧೮೦೧೩೧೩॥1 
58೧೩೧! 
!/018/80೧878೩1 
5/60)/0878/4788 
88760೩೧8॥ 
೧೩೧7೩೦೩ 
81818088788 
೧೩೧77೩೧೩1೪ 
[1786೧878 
(||೩77೩/1೩7೮೩೧೩॥ 
೧107860087೩ 
(«6110೩01 
೦0//೩76೩೧೩॥ 
20668/7866 
0೮7೩೩೧೩)/೩/೩೧೩೧೩॥ 
6೬0೮ 
1781೧78೬೧16 
11818481808 
(0170/8೩11 
8618087878 
6೩7೮೧1೪೩ 
'/೩೧10878೧81 
(೧೩೮/10ಟ/೩ 
00180876881 
[18181311660 
(0007881 
(81806೧8811 
0177೩18೧81 
€೩ಜ೫ಜು೬೩/ 
50/78/8588 
[18೩08/8೧81 
ಆ೦61೩//೩ 
!/10666ಗ 
(8060878781 
೦೧116ಗ 
(೦೧೮೧81 
101861 
(೬೧108೧೮6 
5/1/೩೧೩೩೧೩॥1 
(85೧10೬1೩ 
6೬01೬ 

(8೧೧818೩ 
0177೩/1೩8%017ಟ/ 
8618/0887 
'/0೧81800/೩ 

'/. [08011660 
0೩58/88 
[180೩587618೩ 
'/ಆ೦1೩5/೦[/೧೩1 








ಔ)/ 0/೮೦/ ೩೧೦ 1೧ 176 ೧೩776 ೦1 176 ಅಂ00170/ ೦1 (0877818೩ 


8.11. ೧೯1/ಗಿ೧ಗಿ. 
061 560/9180/ 10 06777760 (/0) 


10116 2908/1760 (೧೦1೦೮ 5060611೬16) 





೧೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ಭಾಗ ೪ಎ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 170 ಪಿಎಂಎಸ್‌ 2015, ಬೆಂಗಳೂರು, ದಿನಾಂಕ: 11-07-2016. 
1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲ೦ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ 78610 58770! |. 0, 0008/1790! 01/6010, !1೦ಗ0. (48/7818 560000 0! 50/0717 0ಖ/ 


ಓಿ0/6೧09(, ೦೬1೩109 78176 28/1/೩7೩, ಔ8168/- 585 401 -ಇವರನ್ನು ಬೀದರ್‌ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್‌ ಜನಾ೦ಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆ೦ಗಳೂರು (1೧806010/ 0676/8| ೦! 7601911810೧ ೩೧೮ ೦೦೧7/71561070/ 10/ 
58/705 17 (8/೧818/48, 86708) ಇವರಿಗೆ ಕಳುಹಿಸತಕ್ಕದ್ದು. 


೧-568 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-25 ವಿ. ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. 


(ರಹದಾರಿ ಮತ್ತು ವಿದೇಶಿಯರು) 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಎನ್‌ 72 ಸಮನ್ಹಯ 2016(ಭಾ), ಬೆ೦ಗಳೂರು, ದಿನಾಂಕ: 30-06-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಎನ್‌ 72 ಸಮನ್ವಯ 2016 (ಭಾ) ದಿನಾ೦ಕ: 25.06.2016ರಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತ, ಬೆ೦ಗಳೂರು ಇದರ ನಿರ್ದೇಶಕರ ಮಂಡಳಿಗೆ ಅಧಿಕಾರೇತರ ನಿರ್ದೇಶಕರನ್ನಾಗಿ ಶ್ರೀ ಕೆ. ರಾಜು ಬಿನ್‌ ಶ್ರೀ ಕಾಳೇಗೌಡ, ಚಿನ್ನ೦ಬಳ್ಳಿ. 
ತಗಡೂರು ಅಂಚೆ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ ಇವರನ್ನು ನಾಮ ನಿರ್ದೇಶನ ಮಾಡಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು 
ಪಡಿಸಲಾಗಿದೆ. 
೧೧-569 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 71 ಸಿಎನ್‌ಎಸ್‌ 2014, ಬೆ೦ಗಳೂರು, ದಿನಾಂಕ: 09-06-2016. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ದೇವನಹಳ್ಳಿ ಇದರ ಆಡಳಿತ ಮಂಡಳಿಗೆ ಶ್ರೀ ಎಂ.ಕೆ.ವಿಶ್ವನಾಥ್‌ ಬಿನ್‌ ಮುನಿಕೆಂಪಯ್ಯ, ಭಟ್ರಮಾರೇನಹಳ್ಳಿ, ಚನ್ನರಾಯಪಟ್ಟಣ ಹೋಬಳಿ, ದೇವನಹಳ್ಳಿ ತಾ॥ 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


8.೧.526 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕ್ರ ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಹಕಾರ ಇಲಾಖೆ. 


ಸಂಸದೀಯ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 69 ಭಾನಿವಿ 2015, ಬೆಂಗಳೂರು, ದಿನಾಂಕ: 13-06-2016. 


ಭಾಷಾಂತರ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕರುಗಳಾದ ಶ್ರೀಮತಿ ಡಿ. ಸ್ಮಿತಾ, ಇವರು ದಿನಾ೦ಕ: 11-08-2014 ರಿಂದ ಮತ್ತು 
ಶ್ರೀ ಭಕ್ತರಾಜ ಪಾಟೀಲ, ಇವರು ದಿನಾಂಕ: 19-08-2014 ರಿಂದ ಹಾಗೂ ಶ್ರೀ ರಂಗನಾಥ, ಇವರು, ದಿನಾಂಕ: 18-08-2014 ರಿ೦ದ ಒಂದು ವರ್ಷ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ೧೪೨೭ 





ಅವಧಿಯ ಸ್ಥಾನಪನ್ನಾವಧಿಯನ್ನು ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19(3)(ಸಿ) ಪ್ರಕಾರ ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 
೧.೧.೮527 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌. ಶ್ರೀಧರ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳ ಇಲಾಖೆ. 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಮಮ 12 ರಾಮಆ 2016, ಬೆಂಗಳೂರು, ದಿನಾಂಕ: 08-06-2016. 

ಕುಮಾರಿ ಭಾವನ ರಾಮಣ್ಣ ಇವರನ್ನು ಬಾಲಭವನ ಜವಾಹರ ಬಾಲಭವನ ಸೊಸೈಟಿ ಅಧ್ಯಕ್ಷರಾಗಿ ನೇಮಿಸಿದ್ದು, ಇವರ ಸೇವಾ ಅವಧಿಯನ್ನು 

ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ದಿನಾಂಕ: 24-08-2016ವರೆಗೆ ಅಥವಾ ಅದಕ್ಕೂ ಮೊದಲು ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 

ವಿಸ್ತರಿಸಿ ಆದೇಶಿಸಿದೆ. 
೧.೧.536 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಆಇ 13 ರಾಮಆ 2016 ಬೆ೦ಗಳೂರು, ದಿನಾಂಕ: 15-06-2016. 
ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ, ಧಾರವಾಡ ಇದರ ಬೈಲಾ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡಂತೆ 
ಅಧಿಕಾರೇತರ ಸದಸ್ಯರುಗಳನ್ನು ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
































ಕ್ರಸಂ ಅಭ್ಯರ್ಥಿಯ ವಿವರ ಪದನಾಮ 
01 ಶ್ರೀ ಅಶೋಕ ಚನ್ನಪ್ಪ ಉಳ್ಳಾಗಡ್ಡಿ ಬಿನ್‌ ಚನ್ನಪ್ಪ ಉಳ್ಳಾಗಡ್ಡಿ, ಸಸಾಲಟ್ಟ ಗ್ರಾಮ, ಸದಸ್ಯರು 
ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
02 ಶ್ರೀ ಲಕ್ಷ್ಮೀ ಕಿರಣ ಭಟ್‌, ಗೋನೂರು ಪೋಸ್ಟ್‌, ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಸದಸ್ಯರು 
ಜಿಲ್ಲ 
03 ಶ್ರೀಮತಿ ಶಾ೦ತಾ ಬಾಯಿ ಶಿರೂರ, ಶಿವಾಜಿನಗರ, 1ನೇ ಅಡ್ಡರಸ್ತೆ, ಹಾವೇರಿ ತಾ/ಜಿ, ಸದಸ್ಯರು 
04 ಕಾರ್ಯದರ್ಶಿಗಳು, ಕರ್ನಾಟಕ ಬಾಲವಿಕಾಸ ಅಕಾಡೆಮಿ, ಧಾರವಾಡ ಸದಸ್ಯ 
ಕಾರ್ಯದರ್ಶಿಗಳು 
೧.೧.537 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಯಲಕ್ಷ್ಮಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮ 16 ಮಲನಿ 2016 ಬೆಂಗಳೂರು, ದಿನಾಂಕ: 15-06-2016. 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ 1/0070/8೧60೧ ೩೧೮ ಗಿ110166 01 ಗಿ550018000೧ 191ನೇ ಪರಿಚ್ಛೇದದಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರುಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಸಂ ಅಭ್ಯರ್ಥಿಯ ವಿವರ ಪದನಾಮ 


01 ಸತ್ಯಪ್ಪ ಮುಕ್ಕಪ್ಪ ಮುಗದಂ, ತೋಟದ ಶಾಲೆ, ಹೊಸೂರು ಪೋಸ್ಟ್‌, ಜಮಖಂಡಿ ಸದಸ್ಯರು 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 























ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ಭಾಗ ೪ಎ 





























೧೪೨೮ 
ಕ್ರಸಂ ಅಭ್ಯರ್ಥಿಯ ವಿವರ ಪದನಾಮ 
02 ಅಪ್ಪುಗೌಡ ಬಿನ್‌ ಲೇಟ್‌ ಪಾಪೇಗೌಡ, ನ೦ 58, 5ನೇ ಅಡ್ಡರಸ್ತೆ, ಕುರುಬರಹಳ್ಳಿ. ಸದಸ್ಯರು 
ಮೈಸೂರು. 
03 ವ್ಯವಸ್ಥಾಪಕ ನಿರ್ದೇಶಕರು, ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಬೆ೦ಗಳೂರು. ಸದಸ್ಯ 
ಕಾರ್ಯದರ್ಶಿಗಳು 
೧.೧.538 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಅ 49 ರಾಮಅ 2015 ಬೆಂಗಳೂರು, ದಿನಾಂಕ: 15-06-2016. 
ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧಿನಿಯಮ 1995ರ ನಿಯಮ 3(2)(ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡಂತೆ 
ಅಧಿಕಾರೇತರ ಸದಸ್ಯರುಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 


ನಿರ್ದೇಶನ ಮಾಡಿ ಆದೇಶಿಸಿದೆ. 





ಅಭ್ಯರ್ಥಿಯ ವಿವರ ಪದನಾಮ 
ಸದಸ್ಯರು 


ಕ್ರಸಂ 
01 ಶ್ರೀಮತಿ ಧನಲಕ್ಷ್ಮಿ ಬಿನ್‌ ಲೇಟ್‌ ಚನ್ನಯ್ಯ, ಸತ್ಯಮಂಗಲ ಗ್ರಾಮ, ಹಾಸನ ತಾಲ್ಲೂಕು, 

ಹಾಸನ ಜಿಲ್ಲೆ. 

02 ಶ್ರೀಮತಿ ಮಾಲತಿ ರಾಮಚಂದ್ರ ನಾಯಕ್‌, ಶ್ರೀರಾಮ ನಿಲಯ, ಶ್ರೀರಾಮನಗರ, 

ಕೊಪ್ಪಳ ರಸ್ತೆ, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಯಲಕಿ 
ದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


೧.೧.5೮39 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 82 ಗುಅಪ್ರಾ 2016 ಬೆ೦ಗಳೂರು, ದಿನಾಂಕ: 13-06-2016. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕಲಬುರಗಿ ಜಿಲ್ಲೆ, ಚಿತ್ತಾಪೂರ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳ ಹಾಲಿ ಭೂ ಉಪಯೋಗಗಳ 
ನಿರ್ಧರಣಾ ದಿನಾಂಕವನ್ನು 01-02-2016 ರಿಂದ ಜಾರಿಗೆ ಬರುವಂತೆ ನಿರ್ಧರಿಸಿ ಈ ಮೂಲಕ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 


೧.೧.540 
50-50 


ನಗರಾಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ನಅಇ 165 ಬೆಂರೂಪ್ರಾ 2012 ಬೆಂಗಳೂರು, ದಿನಾಂಕ: 08-06-2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಅಇ/165/ಬೆ೦ರೂಪ್ರಾ/2012, ದಿನಾ೦ಕ: 20-03-2013ರಲ್ಲಿನ ನಿಯಮ 4(0 ಯಲ್ಲಿನ ಕೊನೆಯ ವಾಕ್ಯದಲ್ಲಿ 
“ಖರೀದಿದಾರರಿಂದ” ಎಂಬ ಪದವನ್ನು “ಮಂಜೂರಾತಿದಾರರಿಂದ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 


೧.೧.541 
50-50 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ೧೪೨೯ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಆ 96 ಎಸ್‌ಬಿಆರ್‌ 2016 ಬೆಂಗಳೂರು, ದಿನಾಂಕ: 19-05-2016. 
ಕರ್ನಾಟಕ ಭಿಕ್ಷಾಟನೆ ನಿಷೇಧ ಕಾಯ್ದೆ 1975ರ ಕಲ೦ 32ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಯು.ವೆಂಕೋಬ ಬಿನ್‌ 
ಗೋವಿಂದಪ್ಪ, ವಕೀಲರು, ತೆಕಲ ಕೋಟೆ ಅಂಚೆ, 6ನೇ ವಾರ್ಡ್‌, ಸಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ, ಇವರನ್ನು ಕೇಂದ್ರ ಪರಿಹಾರ ಸಮಿತಿ, ಬೆ೦ಗಳೂರು 
ಇಲ್ಲಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದ ಅವಧಿಯನ್ನು ದಿನಾಂಕ: 24-08-2016ರ ವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 
೧.೧.೮542 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-100 ಗಿರಿಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಸಮಾಜ ಕಲ್ಯಾಣ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಕಆ 148 ಎಸ್‌ಎಲ್‌ಪಿ 2016 (ಭಾ-1) ಬೆ೦ಗಳೂರು, ದಿನಾಂಕ: 25-05-2016. 
ಕೇಂದ್ರ ಪರಿಹಾರ ಸಮಿತಿ, ಬೆ೦ಗಳೂರು ಇಲ್ಲಿಗೆ ಕರ್ನಾಟಕ ಭಿಕ್ಬಾಟನೆ ನಿಷೇಧ ಅಧಿನಿಯಮ 1975 ರಡಿಯಲ್ಲಿ ಅಧಿಸೂಚನೆ ಸಂಖ್ಯೆ: ಸಕಇ 148 
ಎಸ್‌ಎಲ್‌ಪಿ 2016 ರಲ್ಲಿನ ಕ್ರಮ ಸಂಖ್ಯೆ (3) ರಲ್ಲಿನ ಶ್ರೀ ಶಿವನಗೌಡ ಯಲ್ಲನಗೌಡ ಪಾಟೀಲ, ಸಾ: ಮಲ್ಲಾಪುರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಇವರನ್ನು ಅಧಿಕಾರೇತರ ಸದಸ್ಮರನ್ನಾಗಿ ನಾಮ ನಿರ್ದೇಶನ ಮಾಡಿರುವುದನ್ನು ರದ್ದುಪಡಿಸಿ ಇವರ ಬದಲಿಗೆ ಶ್ರೀ ಮಕ್ತುವುಹಸೇನ ಮದಾರಸಾಬ ಸಾವುಕಾರ, 
ಪಾರಿಶ್ವಾಡ ರಸ್ತೆ, ಖಾನಾಪುರ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
೧.೧.೮543 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-100 ಗಿರಿಜಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಸಮಾಜ ಕಲ್ಯಾಣ ಇಲಾಖೆ. 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ:80:ಪಿಐಪಿ:2016 [ಭಾ-1]1 ಬೆ೦ಗಳೂರು, ದಿನಾಂಕ: 13-06-2016. 

ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಸಂವಾ 80 ಪಿಐಖಿ. 2016, 
ದಿನಾಂಕ: 07-04-2016ರಲ್ಲಿ ಅಧಿಕಾರೇತರ ಸದಸ್ಯರುಗಳನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದ್ದ ಕ್ರಮ ಸಂಖ್ಯೆ: 22 ಮತ್ತು 26ರಲ್ಲಿನ ಕ್ರಮವಾಗಿ 
ಶ್ರೀ.ಅಸ್ಸ೦ಪಾಷ, ಹೆಗಡೆ ಕಾಲೋನಿ, ತುಮಕೂರು, ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ ಹಾಗೂ ಶ್ರೀ.ಮ೦ಂಜೇಗೌಡ, ನಾಗಮಂಗಲ, ನಾಗಮಂಗಲ 
ತಾಲ್ಲೂಕು, ಮಂಡ್ಯ ಜಿಲ್ಲೆ, ಇವರುಗಳ ನಾಮನಿರ್ದೇಶನವನ್ನು ದಿನಾಂಕ: 01-06-2016 ರಿ೦ದ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಿದೆ. 

೧.೧.೮44 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ.(ವಾರ್ತಾ ಶಾಖೆ) 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ:80:ಪಿಐಪಿ:2016 [ಭಾ-21 ಬೆ೦ಗಳೂರು, ದಿನಾಂಕ: 13-06-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಸಂವಾ 80 ಪಿಐಪಿ 2016, ದಿನಾ೦ಕ: 07-04-2016ರ ಮುಂದುವರಿಕೆಯಾಗಿ ಕರ್ನಾಟಕ ರಾಜ್ಯ ಮದ್ಯಪಾನ 
ಸಂಯಮ ಮಂಡಳಿಗೆ ಶ್ರೀ.ಟಿ.ವಿ. ಗೋವಿಂದಸ್ವಾಮಿ ಬಿನ್‌ ಶ್ರೀ.ಟಿ.ವಿ.ವೆ೦ಂಕಟಸ್ವಾಮಿ, ಖಾಜಿ ಮೊಹಲ್ಲ, ಹಳೇನಗರ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಇವರನ್ನು ಅಧಿಕಾರೇತರ ಸದಸ್ಮರನ್ನಾಗಿ ದಿನಾಂಕ: 06-06-2016 ರಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಆದೇಶಿಸಿದೆ. 

೧.೧.5೮45 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಯಶ್ರೀ ಎಸ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ.(ವಾರ್ತಾ ಶಾಖೆ) 








೧.111. 110. (04೧81[/2001/47147 80518 ೧೯೦೫. 110, ೧110/(ಸ/809/2202/2014-16 
(1060566 (0 005/1700! 0902/1160! ೧೧ ₹1೦. 297 








೧೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೫, ೨೦೧೬ ಭಾಗ ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 40 ಸಿಎನ್‌ಎಸ್‌ 2014 ಬೆ೦ಗಳೂರು, ದಿನಾಂಕ: 04-06-2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಒ 40 ಸಿಎನ್‌ಎಸ್‌ 2014 ದಿನಾ೦ಕ: 08-06-2015ರಲ್ಲಿ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ 
ಸಹಕಾರ ಸಂಘಗಳ ಒಕ್ಕೂಟ, ಹುಬ್ಬಳ್ಳಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ರಾಜೇಂದ್ರ ದೊಡ್ಡಪ್ಪ ದೇಸಾಯಿ, ಸಾ ಯಡಹಳ್ಳಿ, 
ತಾ ಬೀಳಗಿ, ಬಾಗಲಕೋಟೆ ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(0ರ ಮೇರೆಗೆ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟ, ಹುಬ್ಬಳ್ಳಿ 
ಇದರ ಆಡಳಿತ ಮಂಡಳಿಗೆ ಶ್ರೀ ಯಮನೂರ ಯಲ್ಲಪ್ಪ ಗುಡಿಹಾಳ, 4ನೇ ಕ್ರಾಸ್‌, ಗಂಗಾಧರ ನಗರ ಸೆಟ್ಟಮೆಂಟ್‌, ಹುಬ್ಬಳ್ಳಿ-580020 ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


7.೧.547 ಕ್ತ ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3 
ಸಹಕಾರ ಇಲಾಖೆ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


